ಕುಟುಂಬದ ವಿಸ್ತರಿತ ಭಾಗವಾಗಿ ಶಾಲೆ 
ಅನಿಲ್‌ ಸಿಂಗ್‌ 


ಮಾರ್ಚ್‌ ೭೦೭೦ರಿಂದ ಶುರುವಾಗಿ ಸುಮಾರು ಎರಡು ವರ್ಷ 
ಶಾಲೆಗಳು ಮುಚ್ಚಲ್ಪಟ್ಟದ್ದು ನಮ್ಮ ಸಮಾಜದ ಅಂಚಿನಲ್ಪ್ಲರುವ 
ವರ್ಗಗಳ ಮೇಲೆ, ಜೊತೆಗೆ ಆರೋಗ್ಯ, ಉದ್ಯೋಗ ಮತ್ತು 
ಸಾಮಾಜಕ ಭದ್ರತೆಯಂತಹ ವಿಷಯಗಳ ಮೇಲೂ ಗಮನಾರ್ಹ 
ಪರಿಣಾಮ ಜೀರಿತ್ತು. ಅದರಲ್ಲೂ, ಮುಖ್ಯವಾಗಿ ಮಕ್ಕಳು ಉದ್ದೇಗ, 
ಅನಿಶ್ಲಿತತೆ ಮತ್ತು ಅಭಾವಗಳನ್ನು ಮೌನವಾಗಿ 
ಗಮಸಿಸುತ್ತಿದ್ದುದರಿಂದ, ಅವರ ಪರಿಸ್ವಿತಿ ಮತ್ತಷ್ಟು 
ಭೀಕರವಾಗಿತ್ತು. ದೊಡ್ಡವರು ಪರಿಫ್ಥಿತಿಯೊಂದಿಗೆ ಏಗುವ ದಾರಿ 
ಕಂಡುಕೊಂಡರೆ, ಮಕ್ಷಳಗೆ ಬಹಳ ಸೀಮಿತ ಆಯ್ದೆಗಳದ್ದವು. 
ಶಾಲೆಯಲ್ಲಾದರೆ, ಇತರ ಮಕ್ಕಳೊಂದಿಗೆ ಪರಸ್ಪರ ಸಂವಹನ 
ನಡೆಸುತ್ತಾ. ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾ. ಹೊಸ 
ಸ್ನೇಹಿತರನ್ನು ಕಂಡುಕೊಳ್ಳುತ್ತಾ. ಸೃಜನಾತೃಕ ಚಟುವಟಕೆಗಳಲ್ಲ 
ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಹೊಸ ಸಂಗತಿಗಳನ್ನು 
ಕಲಿಯುತ್ತಾ, ಏನೋ ಸಾಧಿಸಿದಂತೆ ಭಾವಿಸಿಕೊಳ್ಳುವ 
ಅವಕಾಶಗಳು ಮಕ್ಷಳಗೆ ಸಿಗುತ್ತಿದ್ದವು. ಹಾಗೆ ಮಾಡುವುದರಿಂದ. 
ಅವರಿಗೆ ತಮ್ಮ ಮನೆ ಮತ್ತು ಸುತ್ತಮುತ್ತಅನ ಒತ್ತಡದ 
ವಾತಾವರಣದಿಂದ ತಾತ್ಗಾಅಕವಾಗಿ ದೂರವುಳಯುವ ಮೂಲಕ 
ತಮ್ಮ ಯಾವುದೇ ಬಗೆಯ ಭಾವನಾತ್ಯಕ ಬಕ್ಕಟ್ಟಿನಿಂದ ಸ್ವಲ್ಪ 
ಮಣ್ಟನ ಬಡುಗಡೆ ಸಿಗುತ್ತಿತ್ತು. ಸೈದ್ಧಾಂತಿಕವಾಗಿ, ಇದು ಒಳ್ಳೆಯ 
ಉಪಾಯದಂತೆ ಕಂಡರೂ, ಪ್ರಾಯೋಗಿಕವಾಗಿ ಇಂತಹ 
ಪರಿಸ್ಥಿತಿಯ ಬದ್ದೆ ಶಾಲಾ ಹಂತದಲ್ಲಯೇ ಜಾಗೃತಿ ಮೂಡಿಸುವ 
ಮತ್ತು ಸೂಕ್ಷ್ಯ ಸಂಪೇದನೆ ಬೆಕೆಸುವಂತಹ ಅವಶ್ಯಕತೆ ಬಹಳ 
ಇದೆ. 


ಸಮಾಜೋ-ಆರ್ಥಿಕ ಸ್ಥಿತಿ ಕೆಳಹಂತದಲ್ಲರುವ ಸಮುದಾಯಗಳ 
ಮಕ್ಕಳು ಅಭವ್ಯಕ್ತಪಡಿಸುವುದಕ್ಲೂ ಹೆಣಗುತ್ತಿರುತ್ತಾರೆ, ಇಂತಹ 
ಪರಿಸ್ಥಿ ತಿಯಲ್ಲ ಶಿಕ್ಷಕರ ಪ್ರಯತ್ನಗಳು ಮತ್ತು ಜವಾಬ್ದಾರಿಗಳು 
ಬಹಳ ಹೆಚ್ಚು ಇರುತ್ತವೆ ಎಂಬುದನ್ನು ನಾವು ನೆನಪಿಡಬೇಕು. 
ಶಾಲೆಗಳು ಮಕ್ಕಳಲ್ಲ ಆತ್ಮವಿಶ್ವಾಸ, ಪ್ರೀತಿ, ಭದ್ರತೆ ಹಾಗೂ 
ಭಾವನಾತ್ಕಕ ಆಸರೆಯನ್ನು ನೀಡುವಂತಾದರೆ ಎಷ್ಟು ಚಂದ! 
ಶಿಕ್ಷಕರು, ವಯಸ್ಸ್ಥರಾಗಿ, ಮಕ್ಕಳೊಂದಿಗೆ ಸಾಂಗತ್ಯ ಮತ್ತು 
ನಂಬಕೆ ಬೆಳೆಸಿ, ಮಕ್ಕಳು ಯಾವುದೇ ಸವಾಲಅನ ಪರಿಸ್ಥಿತಿಗಳಲ್ಲ 
ತಮ್ಮನ್ನು ತಾವು ನಿಭಾಯುಸಿಕೊಳ್ಳುವಂತೆ ಅವರನ್ನು 
ಸಜ್ಞುಗೊಆಸಬಹುದು.ನಮ್ಮ ಶಾಲೆಯ ಬಹುತೇಕ ಮಕ್ಕಳು 
ಕೊಳೆಗೇರಿಗಳ್ಲ ವಾಸಿಸುವವರು. ಲಾಕ್ಲೌನ್‌ ಅವಧಿಯಲ್ಲ 
ಎಷ್ಟೋ ಮಂದಿ ಉದ್ಯೋಗ ಕಳೆದುಕೊಂಡರು. ಬಹುದೊಡ್ಡ 
ಪ್ರಮಾಣದಲ್ಲ ಉದ್ಯೋಗಸೃಷ್ಟಿ ಮಾಡುವ - ನಿರ್ಮಾಣ ಕ್ಷೇತ್ರ 
ಸ್ತಬ್ಧವಾಗಿತ್ತು. ಜನರು ತಮ್ಮ ಉಳತಾಯದ ಹಣವನ್ನು ತಮ್ಮ 
ದೈನಂದಿನ ಖರ್ಚುವೆಚ್ಚಗಳಗೆ ಬಳಸಿಕೊಳ್ಳಬೇಕಾಯುತು. ಅಷ್ಟೇ 


ಅಲ್ಲದೆ, ಆದಾಯ ಕುಸಿಯುತ್ತಾ ಹೋದಂತೆ ಸಾಲ ಹೆಚ್ಚುತ್ತಾ 
ಹೋಲುತು. ಇಡೀ ಕುಟುಂಬದ ಮೇಲೆ ಇದು ಪರಿಣಾಮ 
ಜೀರುವಂತಾಲಯುತು. ಆ ಕಷ್ಟಕರ ಸನ್ನಿವೇಶದಲ್ಲ ಅಲ್ಲನ ಮಕ್ಕಳು 
ಪಡುತ್ತಿರುವ ಸಂಕಷ್ಟಗಳು ಹಾಗೂ ಶಾಲೆಯಲ್ಲದ್ದಿದ್ದರೆ 
ಸಾಧ್ಯವಾದ ಮಟ್ಟದಲ್ಲ ಅವರ ಬೆಂಬಲಕ್ಕೆ ವಾವು ನಿಂತ 
ಬಗೆಯನ್ನು ಇಲ್ಲ ಹೇಆದ್ದೇವೆ. 


ಸವಾಲಿನ ಪರಿಸ್ಥಿತಿಗಳಲ್ಲಿ ಮಕ್ಕಳು 


ಮೇಹಕ್‌, ಒಂಬತ್ತು ವರ್ಷದ ಹುಡುಗಿ. ಪೌರಕಾರ್ಮಿಕರಾಗಿರುವ 
ಅವಳ ತಂದೆ ಬಹುತೇಕ ಒಂದು ವರ್ಷದವರೆಗೂ 
ನಿರುದ್ಯೋಗಿಯಾಗಿ ಉಳದಿದ್ದರು. ಕೆಲವು ತಿಂಗಳ ಮಟ್ಟಿಗೆ 
ಅವರು ತಮ್ಮ ಕುಟುಂಬದೊಂದಿಗೆ ಹಳ್ಳಿಗೆ ಹೋಗಿ ನೆಲೆಸಿದರು. 
ಆದರೆ ಹಳ್ಳಯಲ್ಲಯೂ ಗಥ್ದೆ/ ತೋಟದ ಕೆಲಸವಿಲ್ಲದೆ ದೀರ್ಪ 
ಕಾಲ ಇಡೀ ಕುಟುಂಬದ ನಿರ್ವಹಣೆ ಕಷ್ಟವಾಯುತು.ನಗರದಲ್ಲ 
ಕನಿಷ್ಠ ಪಕ್ಷ ಯಾವುದಾದರೊಂದು ಕೆಲಸ ಸಿಗುತ್ತದೆ ಎಂದು 
ಅವರು ಹಳ್ಳಯುಂದ ವಾಪಸ್‌ ಬಂದರು. ಈಗ ಅವರಿಗೆ 
ಪ್ರತಿದಿನವೂ ಪ್ರತಿಯೊಂದರ ಅಭಾವ ಎದುರಾಯುತು. ಆಹಾರ 
ಸಾಮದ್ರಿಗಳಗಾಗಿ ಸಾಲ ತೆಗೆದು ಕೊಂಡಿದ್ದಾಯುತು. 
ಅಪರೂಪಕ್ಕೊಮ್ಮೆ ಕೆಲಸ ಸಿಕ್ಕಿದರೂ. ಮನೆಯಲ್ಲ ಪ್ರತಿಕ್ಷಣವೂ 
ಅನಿಶ್ಲಿತತೆ ಮತ್ತು ಚಂತೆ ಆವರಿಸಿಕೊಂಡಿರುತ್ತಿತ್ತು. 


ಶಾಲೆ ಪುನರಾರಂಭವಾದಾಗ, ಮೇಹಕ್‌ ಶಾಲೆಗೆ ಬಂದರೂ 
ತುಂಬಾ ಭಯಪಟ್ಟುಕೊಂಡಿದ್ದಳು. ಹಿಂದಿನಂತೆ ಎಲ್ಲರೊಂದಿಗೆ 
ಬೆರೆಯುವುದು. ಆಟವಾಡುವುದು. ತಮಾಷೆ ಮಾಡುವುದು 
ಕಾಣಲಲ್ಲ. ಆಕೆಯ ಜೊತೆಗೆ ಮಾತನಾಡುವ ಅಗತ್ಯವಿದೆ ಎಂದು 
ಅರಿತುಕೊಂಡೆವು. ಬೆಳಗಿನ 'ಸಂಗೀತ ಸಭಾ ದಲ್ಲ ಅವಳು 
ಕೆಲಕಾಲ ಹಾಡುವುದನ್ನು ಮುಂದುವರಿಸಿದರೂ, ಅವಳ ಮುಖ 
ಕಳೆಗುಂದಿತ್ತು. ನಾವು ಮೂವರು ಶಿಕ್ಷಕರು ನಮ್ಮಲ್ಲೇ ಮೂರು 
ಜವಾಬ್ದಾರಿಗಳನ್ನು ಹಂಚಿಕೊಂಡೆವು - ನಾನು ಆಟದ 
ಅವಧಿಯಲ್ಲ ಮೇಹಕ್‌ ಜೊತೆ ಮಾತನಾಡಿ, ಅವಳ 
ಯೋಚನೆಗಳು ಮತ್ತು ಭಾವನೆಗಳನ್ನು ತಿಆದುಕೊಳ್ಳುವುದು. 
ಮತ್ತೊಬ್ಬ ಶಿಕ್ಷಕ ಅಂಕಿತ್‌. ಅವಳೊಂದಿಗೆ ಕುಆತು ಆಹಾರ 
ಸೇವಿಸುವುದು ಮತ್ತು ಮೂರನೆಯ ಶಿಕ್ಷಕಿ ಸೋನಮ್‌, 
ತರಗತಿಯಲ್ಲ ಮೇಹಕ್‌ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡು. 
ಬೆರೆಯುವಂತೆ ಆಕೆಗೆ ನೆರವಾಗುವುದು - ಎಂದು ಜವಾಬ್ದಾರಿ 
ಹಂಚಿಕೊಂಡೆವು. ನಮ್ಮ ಶಾಲೆಯಲ್ಲ ಪ್ರತಿದಿನವೂ, ನಾವು 
ಪ್ರತಿಯೊಬ್ಬ ಮಗುವಿನ ಬಣ್ಣೆ ಚರ್ಚಿಸಲು ಮತ್ತು ಆ ದಿನ ಪ್ರತಿ 
ತರಗತಿಯ ಚಟುವಟಕೆಗಳ ಬಣ್ಣೆ ಚರ್ಚಿಸಲು ಒಂದು ಸಣ್ಣ ಸಭೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 21 


ಮಾಡುತ್ತಿದ್ದೆವು. ಅದನ್ನು ನಾವು ಪ್ರತಿದಿನವೂ ದಾಬಲಸಿ- 
ಕೊಳ್ಳುತ್ತಿದ್ದೆವು. ಮೇಹಕ್‌ ಜೊತೆ ಮಾತನಾಡುವಾಗ. ಅವಳ 
ಮನೆಯಲ್ಲ ಹಿಂದಿನ ರಾತ್ರಿ ಯಾರೂ ಏನೂ ತಿಂದಿರಲಲ್ಲ ಎಂದು 
ತಿಆಯುತು. ಸಾಕಷ್ಟು ಹಣ ಇರಲಲ್ಲವಂತೆ. ಮೈದಾನದಲ್ಪ 
ನಡೆದಾಡುತ್ತಾ ನಾನು ಅವಳೊಂದಿಗೆ ಮಾತನಾಡುತ್ತಿದ್ದೆ. ನಾನು 
ಸಣ್ಣವಳರುವಾಗ ನಮ್ಮ ಮನೆಯಲ್ಲದ್ದ ಪರಿಸ್ಥಿತಿಯನ್ನು 
ಅವಳೊಂದಿಗೆ ಹಂಚಿಕೊಂಡೆ. ಅಲ್ಲದೆ. ಕೆಟ್ಟ ದಿನಗಳು 
ಕಳೆದುಹೋಗುತ್ತವೆ ಎಂದೂ ಆಕೆಗೆ ವಿವರಿಸಿದೆ. ಅವಳು ತನ್ನ 
ಅಜ್ಞ-ಅಜ್ಞ ನಡುವಿನ ಜಗಳದ ಬಗ್ಗೆ ಹೇಳದಳು. ನಾನು 
ಸಣ್ಣವಳರುವಾಗ ಹೊಸ ಬಟ್ಟೆ ಬರೀದಿಗೆ, ಶಾಲಾ ಶುಲ್ಗ 
ತುಂಬಲೂ ದುಡ್ಡು ಇರದೇ ಇದ್ದ ಪರಿಸ್ಥಿತಿಯನ್ನು ವಿವರಿಸಿದೆ. 
ನಾವು ಪ್ರತಿದಿನವೂ ಮಕ್ಕಳ ಜೊತೆ ಮಾತನಾಡಿದೆವು. ಅಂಕಿತ್‌ 
ಅವರು ಹಲವು ಬಾರಿ ಮಕ್ಕಳ ಜೊತೆಗೇ ಬೆಳಗ್ಗಿನ 
ಉಪಾಹಾರವನ್ನು ಸೇವಿಸುತ್ತಿದ್ದರು. ಮಕ್ಕಳನ್ನೆಲ್ಲ ಒಟ್ದಾಗಿ ಸೇರಿಸಿ 
ಆಹಾರವನ್ನು ಗುಡ್ಡೆ ಹಾಕಿಕೊಂಡು ಪರಸ್ಪರ ಹಂಚಿಕೊಂಡು 
ಸೇವಿಸುತ್ತಿದ್ದೆವು. ಮೇಹಕ್‌, ಹಕ್ಕಗಳು ಮತ್ತು ಹೂವುಗಳ ಕುರಿತು 
ತರಗತಿಯಲ್ಲ ಪದ್ಯ ರಚಿಸಿರುವುದಾಗಿ ಸೋನಮ್‌ ಹೇಳದರು. ಆ 
ಪದ್ಯದ ಕುರಿತು ಒಂದು ಇತ್ತಿಚಿತ್ರ ಸಿದ್ಧಪಡಿಸಿ ತರಗತಿಯಲ್ಲ 
ಪ್ರದರ್ಶಿಸಿರುವುದಾಗಿಯೂ ಹೇಳದರು. 


ಸುಮಾರು 15-೭2೦ ದಿನಗಳ ಈ ಯೋಜತ ಕಾರ್ಯದ ಬಳಕ, 


ಮೇಹಕ್‌ ಹಿಂದಿನಂತೆ ಉಲ್ಲಾಸದಿಂದ ಎಲ್ಲರೊಂದಿಗೆ 
ಬೆರೆಯುವುದನ್ನು ನಾವು ಕಂಡುಕೊಂಡೆವು. ಸಹಪಾಠಿ- 
ಗಳೊಂದಿಗೆ ಆಟೋಟದಲ್ಲ ಪಾಲ್ಗೊಂಡ ಆಕೆ, 


ತರಗತಿಯಲ್ಲಯೂ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಳು. 


ಮೇಹಕ್‌ ಕೇವಲ ಆರು ಗಂಟಿ ಶಾಲೆಯಲ್ಪ ಕಳೆದರೆ, ಉಳದ 18 
ಗಂಟಿ ಅವಳು ಮನೆಯಲ್ಲ. ತನ್ನ ಕುಟುಂಬದೊಂದಿಗೆ ಅದೇ 
ಕಠಿಣ ಪರಿಸ್ಥಿತಿಯಲ್ಲ ಕಳೆಯಬೇಕು ಎಂಬುದು ನಮಗೆ ತಿ೪ದಿತ್ತು. 
ಆದರೂ. ಆ ಆರು ಗಂಟಿಗಳ ಭಾವನಾತ್ಮಕ ಪ್ರಯೋಜನವನ್ನು 
ಆಕೆ ಪಡೆಯಲು ಮತ್ತು ಮಕ್ಕಳು ಕಳೆದುಕೊಂಡ 
ಆತ್ಕವಿಶ್ವಾಸವನ್ನು ಮರಳ ಗಳಸಲು. ದೊಡ್ಡದಾದ ಸಮಾಜದ 
ಭಾಗವಾಗಿ ತಮ್ಮನ್ನು ತಾವು ಕಂಡುಕೊಳ್ಳಲು ಅವರಿಗೆ 
ನೆರವಾಗಬೇಕು ಹಾಗೂ ನಾವು ಅವರ ಬಣ್ಣೆ ತಿಕ೬ದವರಾಗಿಯೂ. 
ಸಂವೇದನಾಶೀಲರಾಗಿಯೂ ಇರಬೇಕಾಗುತ್ತದೆ. ಮೇಹಕ್‌ 
ಬದುಕಿನಲ್ಲ ನೇರವಾದ ಅಥವಾ ಶಾಶ್ವತವಾದ ಯಾವುದೇ 
ಬದಲಾವಣಿಯನ್ನು ನಾವು ಮಾಡದೇ ಇರಬಹುದು. ಆದರೆ, ಒಬ್ಬ 
ವ್ಯಕ್ತಿಯಾಗಿ ಆಕೆ ತನ್ನ ಬಣ್ಣೆ ಕಾಳಜ ವಹಿಸುವಂತೆಯೂ, ಕಠಿಣ 
ಪರಿಸ್ಥಿತಿಬುಂದ ಹೊರಬರುವಂತೆಯೂ ಬಂಡಿತಾ ನೆರವಾಗ- 
ಬಲ್ಲೆವು. 13 ವರ್ಷದ ರೋಪ್ಲಿ. ಜಾರ್ಬಂಡ್ಲಿಂದ ಭೋಷಪಾಲ್ಲೆ 
ಬಂದಿದ್ದಳು. ಆಕೆ ನಮ್ಮ ಶಾಲೆಗೆ ಸೇರಿ ಮೂರು 
ವರ್ಷಗಳಾಗಿದ್ದವು. ಪೇಂಟರ್‌ ಆಗಿರುವ ಅವಳ ತಂದೆ ಮರು 
ಮದುವೆಯಾಗಿದ್ದರು. ಶಾಲೆ ಪುನರಾರಂಭವಾದಾಗ ನೋಡಿದರೆ, 
ರೋಪ್ಲಿ ತುಂಬಾ ಕೃಶವಾಗಿದ್ದಕು. ಅವಕೇನೂ ತುಂಬಾ 
ಆರೋಗ್ಯವಂತೆಯಾಗಿರಅಲ್ಲವಾದರೂ, ಈಗ, ಅವರ ಹಳ್ಳಗೆ 
ಪದೇಪದೇ ಹೋಗಿ ಬರುತ್ತಿದ್ದುದರಿಂದ, ಅಲ್ಲ ಆಹಾರದ ಅಭಾವ, 


ಮರಳ ಬಂದು ಮನೆಗೆ ಬೀಗ ಹಾಕಿಕೊಂಡು ಒಳಗೇ ಇರುವುದು. 
ಶಾಲೆಯಬುಂದ ದೂರ ಉಳ೪ದಿರುವುದು... ಮುಂತಾದ 
ಕಾರಣಗಳಂದಾಗಿ ಅವಳ ಆರೋಗ್ಯ ಹದಗೆಟ್ಟತ್ತು. ಶಾಲೆಯಲ್ಲ 
ಜಸಿ ಮತ್ತು ತಾಜಾ ಊಟ ಸಿಗುತ್ತಿದ್ದುದು ಆಕೆಗೆ ಬಹಕ ದೊಡ್ಡ 
ಸಂಗತಿಯಾಗಿತ್ತು. ಶಾಲೆ ಶುರುವಾದ ಮೇಲೆ ಆಕೆಯ 
ಆರೋಗ್ಯದಲ್ಲ ಸಾಕಷ್ಟು ಸುಧಾರಣೆಯಾಗಿದ್ದನ್ನು ನಾವು 
ಗಮಸಿಸಿದೆವು. ದಿನಕ್ಕೊಂದು ಬಾರಿಯಾದರೂ ಆಕೆ ಉತ್ತಮ 
ಆಹಾರ ಸೇವಿಸಬೇಕಾದ ಅಗತ್ಯದ ಅರಿವು ನಮಗೆ ಆಲಯುತು. 
ಹಿಂದೆ, ನಮಗೆ ಅಡುಗೆ ಮನೆ ನಿರ್ವಹಣಿಯ ಹಲವಾರು 
ಪ್ರಾಯೋಗಿಕ ಸಮಸ್ಯೆಗಳು ಎದುರಾಗಿದ್ದರಿಂದ, ಅಡುಗೆ 
ಮನೆಯನ್ನು ಮುಚ್ಚಿ. ನಮ್ಮ ನಮ್ಮ ಆಹಾರವನ್ನು ನಾವೇ 
ತರುವುದೆಂದು ನಿರ್ಧರಿಸಿದ್ದೆವು. ಆದರೆ ಆ ಬಳಕ ನಾವು, ಕೆಲವು 
ಮಕ್ಕಳಗಾದರೂ ಮಧ್ಯಾಹ್ನದ ಬಸಿಯೂಟ ಭಾರೀ 
ಪ್ರಯೋಜನಕಾರಿಯಾದುದು ಮತ್ತು ನಾವು ಯಾವ ಕಾರಣಕ್ಕೂ 
ಅದನ್ನು ನಿಲ್ಲಸಬಾರದು ಎಂಬುದನ್ನು ಅರಿತುಕೊಂಡೆವು. 
ಹಲವಾರು ದಾನಿಗಳು ನೆರವಾಗಿದ್ದರಿಂದ ಊಟದ ವ್ಯವಸ್ಥೆ 
ಮುಂದುವರೆಯುತು. ಆಹಾರದ ತೀವ್ರ ಅವಶ್ಯಕತೆ ಎದುರಿಸುತ್ತಿದ್ದ 
ರೋಶಪ್ಲಿ. ಈ ಸೌಲಭ್ಯದ ಪ್ರಮುಖ ಫಲಾನುಭವಿಯಾಗಿದ್ದಳು. 
ರೋಶಪ್ಲಿ ಭೋಜ್ಜುರಿಯಲ್ಲ ಮಾತ್ರ ಮಾತನಾಡಬಲ್ಲವಳಾಗಿದ್ದಳು. 
ವಾವು ಅಷ್ಟಿಷ್ಟು ಭೋಜುರಿ ಕಲತು ಆಕೆಯೊಂದಿಗೆ 
ಮಾತನಾಡುತ್ತಿದ್ದೆವು. ಅವಳ ಸಹೋದರಿ ಅಂಕಿತಾ ಕೂಡಾ 
ಶಾಲೆಗೆ ಬರಲಾರಂಭಸಿದಳು. ಇಬ್ಬರಿಗೂ ಹೆಚ್ಚು ಕಡಿಮೆ ಒಂದೇ 
ವಯಸ್ಸು.  ಸಹೋದರಿಯರಿಗಿಂತ ಹೆಚ್ಚಾಗಿ ಅವರಿಬ್ಬರು 
ಗೆಕತಿಯರಂತೆ ಇದ್ದರು. ಆದರೆ ಮನೆಯ ವಾತಾವರಣ ಅವರಿಗೆ 
ಪೂರಕವಾಗಿರಅಲ್ಲ. ಅವರಿಗೆ ಒಬ್ಬ ಮಲಸಹೋದರನೂ ಇದ್ದ. 
ತಂದೆ ತಾಯು ಹೊರಗೆ ಕೆಲಸಕ್ಕೆ ಹೋದಾಗ ಹೆಚ್ಚಿನ ಅವಧಿ 
ಇವರಿಬ್ಬರೂ ಅವನೊಂದಿಗೆ ಕಾಲ ಕಳೆಯಬೇಕಾಗಿತ್ತು. ಅಲ್ಲದೆ. 
ಅವರಿಬ್ಲರೂ ನಿಯಮಿತವಾಗಿ ಶಾಲೆಗೆ ಬರುತ್ತಿದ್ದರೂ, ದೈನಂದಿನ 
ಚಟುವಟಕೆಗಕ್ಲ ಪಾಲ್ಗೊಳ್ಳಲು ಆಗುತ್ತಿರಅಲ್ಲ. ಅವರು 
ಎಲ್ಲವನ್ನೂ ಯಾಂತ್ರಿಕವಾಗಿ ಮಾಡುತ್ತಿದ್ದಂತೆ ಕಾಣುತ್ತಿತ್ತು. ನಮ್ಮ 
ದೈನಿಕ ಸಭೆಯಲ್ಲ ನಾವು ಈ ಸಮಸ್ಯೆಯನ್ನು ಚರ್ಚಿಸಿದೆವು. 
ಅವರು ಮನೆಗೆಲಸಗಳನ್ನು ಮಾಡಿದರೂ ಅವರಿಗೆ ಮನೆಯಲ್ಲ 
ಬೆಲೆಯೂ ಸಿಗುತ್ತಿರಅಲ್ಲ. ಯಾರೂ ಅದರ ಮಹತ್ವವನ್ನು ಅರ್ಥ 
ಮಾಡಿಕೊಳ್ಳುತ್ತಲೂ ಇರಅಲ್ಲ ಎಂಬುದನ್ನು ತಿಆದುಕೊಂಡೆವು. ಆ 
ಸಮಯದಲ್ಲ. ನಾವು 'ಉಮಾಂಗ್‌ ಕ್ರೀಡೋತ್ಸವ ವನ್ನು 
ಶಾಲೆಯಲ್ಲ  ಆಯೋಜಸಿ, ಇಡೀ ಕ್ರೀಡೋತ್ಸವವನ್ನು 
ಸಂಘಟಸುವ ಜವಾಬ್ದಾರಿಯನ್ನು ಇನ್ನೂ ಇಬ್ಬರು ಮಕ್ಕಳ ಜೊತೆ 
ರೋಶಪ್ಲಿ ಮತ್ತು ಅಂಕಿತಾಗೆ ವಹಿಸಿದೆವು. ಗಣಿತ ಶಿಕ್ಷಕರಾದ 
ಅಂಕಿತ್‌, ಅವರ ತಂಡದಲ್ಪದ್ದರು. ಆಗ ಒಂದು ಪವಾಡವೇ 
ನಡೆಯಿತು!. ಅಂಕಿತಾ ಮತ್ತು ರೋಶಪ್ಲಿ ಪ್ರತಿದಿನದ 
ಚಟುವಟಕೆಗಳ ಬದ್ಧೆ ನಮ್ಕೊಂದಿಗೆ ಸೇರಿ ಯೋಜಸಿದರು. ಮಕ್ಕಳ 
ತಂಡವನ್ನು ಆರಿಸುತ್ತಾ. ಬೇಕಾಗುವ ಸಾಮರ್ರಿಗಳ ಪಟ್ಟ 
ತಯಾರಿಸುತ್ತಾ, ಈ ಎಲ್ಲದರ ಲೆಕ್ಕಪತ್ರಗಳನ್ನು ನಿರ್ವಹಿಸಿದರು. 
ಮೂರು ದಿನಗಳ ಕಾರ್ಯಕ್ರಮದಲ್ಪ್ಲ ಪ್ರತಿದಿನದ ವರದಿಯನ್ನು 
ಇಬ್ಬರೂ ಸೇರಿ ಬರೆದರು. ಬೆಳಗಿನ ಸಂಗೀತ ಸಭಾದಲ್ಲ ರೋಪ್ಲಿ 


ಮತ್ತು ಅಂಕಿತಾರನ್ನು ಅಭನಂದಿಸಿದೆವು. ಅಂಕಿತಾ ಮತ್ತು 
ರೋಶಪ್ಲ್ನಿಯ ಹೆತ್ತವರು ಹೊರಗೆ ಕೆಲಸಕ್ಕೆ ಹೋಗುವಾಗ, 
ಸಹೋದರನ ಜವಾಬ್ದಾರಿಯ ಜತೆಗೆ ಮನೆಗೆಲಸಗಳನ್ನು 
ನಿಭಾಯುಸಿ, ಪ್ರತಿನಿತ್ಯ ಅವರು ಶಾಲೆಗೆ ಬಂದಿದ್ದಾರೆ ಹಾಗೂ 
ಕಾರ್ಯಕ್ರಮದ ಜವಾಬ್ದಾರಿಯನ್ನೂ ನಿರ್ವಹಿಸಿದ್ದಾರೆ ಎಂದು 
ಸಂಗೀತ ಸಭಾದಲ್ಲ ಎಲ್ಲಾ ಮಕ್ಕಳಗೆ ವಿವರಿಸಿದೆವು. ಎಲ್ಲರೂ 
ಅವರನ್ನು ಮೆಚ್ಚಿ ಚಪ್ಪಾಳೆ ತಟ್ಟದರು. ಶಾಲೆಯ ಪರವಾಗಿ ನಮಿತಾ 
ಅವರಿಬ್ಗರಿಗೂ ಒಂದೊಂದು ಕತೆ ಪುಸ್ತಕವನ್ನು ನೀಡಿದರು. 
ಮುಂದಿನ ದಿನಗಳಲ್ಲ ಅಂಕಿತಾ ಹಿಂದಿಯಲ್ಲ ಹಿಡಿತ ಸಾಧಿಸಿದರೆ, 
ರೋಷಪ್ಲಿ ಗಣಿತದಲ್ಲ ಚೆನ್ನಾಗಿದ್ದಳು. ಮುಂದಿನ ವರ್ಷ ಅವರು 
ಒಂಬತ್ತನೇ ತರಗತಿಗೆ ಹೋಗುತ್ತಾರೆ. ಅವರು ನಮ್ಮ ಶಾಲೆ 
ಜಡುತ್ತಾರೆ ಎಂಬುದೇ ನಮಗೆ ಬೇಸರದ ಸಂಗತಿ. 


ಗೋಪಾಲ್‌, 12ರ ಹರೆಯದವನು. ಸಮೀಪದ ಗುಡಿಸಲನಲ್ಲ 
ತನ್ನ ಅಜ್ಞ ತಾತನ ಜೊತೆ ಅವನು ವಾಸಿಸುತ್ತಾನೆ. ಅವನು ತನ್ನ 
ತಾತನೊಂದಿಗೆ ನಾಲು ಎಮ್ಮೆಗಳನ್ನು ಸಾಕಿಕೊಂಡು 
ಸಣ್ಣದೊಂದು ಹಾಅನ ಡೈರಿಯನ್ನು ನಡೆಸುತ್ತಿದ್ದಾನೆ. ಪ್ರತಿದಿನ 
ಬೆಳಗ್ಗೆ ಬೇಗನೆ ಎದ್ದು ಎಮ್ಮೆಗಳಗೆ ಆಹಾರ ಕೊಟ್ಟು. ಸೈಕಲ್ಲಲ್ಲ 
ಹೋಗಿ ಹಾಲು ಸರಬರಾಜು ಮಾಡಿ. ಶಾಲೆಗೆ ಹಾಜರಾಗುತ್ತಾನೆ. 
ಅವನ ಹೆತ್ತವರು ಹಳ್ಳಯಲ್ಲದ್ದು, ಬಹುಶಃ ಅವರ ನಡುವೆ ಏನೋ 
ಕೌಟುಂಬಕ ಕಲಹ ಆಗಿರಬೇಕು. ಹಾಗಾಗಿ ಅವರು 
ಗೋಪಾಲನನ್ನಾಗಳೀ, ಗೋಪಾಲ್‌ ಅವರನ್ನಾಗಣೀ ಪರಸ್ಪರ 
ಭೇಟಯಾಗುವುದಿಲ್ಲ. ಆದ್ದರಿಂದ ಅವನ ಅಜ್ಜ ಅಜ್ಞಯೇ ಅವನಿಗೆ 
ಸರ್ವಸಪ್ಪವಾಗಿದ್ದರು. ಆದರೆ. ಅವನ ತಾತ  ಕೋವಿಡ್‌ 
ಸಮಯದಲ್ಲ ಸಾವಿಗೀಡಾದರು. ಅದು ಗೋಪಾಲ್ಲೆ ತೀರಾ 
ದುಸ್ತರವಾದ ಸಮಯವಾಗಿತ್ತು. ಶಾಲೆಯೂ ಮುಚ್ಚಿತ್ತು. ಆದರೆ 
ಕ್ರೀಡಾ ಶಿಕ್ಷಕ ವಿಜಯ್‌ ಮತ್ತು ನಾನು ಗೋಪಾಲ್ಗನ್ನು 
ನಿಯಮಿತವಾಗಿ ಭೇಟಯಾಗುತ್ತಿದ್ದೆವು. ಶಾಲೆ ಪುನರಾರಂಭ- 
ವಾದಾಗ, ಅವನು ಮನೆಗೆಲಸ ಮತ್ತು ಡೈರಿ ಕೆಲಸಗಳನ್ನು 
ಮುಗಿಸಿ ಶಾಲೆಗೆ ಬರಲಾರಂಭಸಿದ. ಅವನಿಗೆ "ಶಾಲಾ 
ಕುಟುಂಬದ ಅಗತ್ಯತೆ ತುಂಬಾ ಇತ್ತು. ನಮಗೂ ಹಾಗೇ 
ಅನಿಸಿತು. ಒಂದು ದಿನ ನಾವು ಶಾಲೆಯ ಎಲ್ಲಾ ಮಕ್ಷಳನ್ನು 
ಕರೆದುಕೊಂಡು ಅವನ ಡೈರಿಗೆ ಭೇಟ ನೀಡಿದೆವು. ಶಾಲೆಯಿಂದ 
ಕೊಂಡೊಯ್ಬುದ್ದ ಆಹಾರವನ್ನು ನಾವೆಲ್ಲರೂ ಅಲ್ಲಯೇ 
ಸೇವಿಸಿದೆವು. ಅವನ ಅಜ್ಜಿ ಭಾವುಕರಾಗಿ ಅಳಲಾರಂಭಸಿದರು. 


*ಮಕ್ಕಳ ಸುರಕ್ಷತೆಯ ಹಿನ್ನೆಲೆಯಲ್ಲ ಅವರ ಹೆಸರುಗಳನ್ನು ಬದಲಅಸಲಾಗಿದೆ. 


ಆಕೆಯ ಗಂಟಅನಲ್ಲ ದೊಡ್ಡ ಗಾತ್ರದ ಗೆಡ್ಡೆ ಆಗಿತ್ತು. ಆಕೆ 
ಬುಂದೇಅಯಲ್ಲ. ' ಗೋಪಾಲ ಅನಾಥ ಅಲ್ಲ. ಶಾಲೆಯೇ ಅವನ 
ಕುಟುಂಬ' ಎಂದು ಹೇಳದರು. ಎಲ್ಲಾ ಮಕ್ಕಳಗೂ ಆಕೆ ಬೆಲ್ಲ 
ನೀಡಿದರು. 


ಗೋಪಾಲನ ಕುಟುಂಬವನ್ನು ಅವನಿಗೆ ಕೊಡಿಸಲು 
ಯಾರಾದರೂ ಏನು ಮಾಡಲು ಸಾಧ್ಯ? ಶಾಲೆಯೇ ಅವನ 
ಜತೆಗಿದ್ದು, ಕಾಳಜ ವಹಿಸಿದರೆ ಅವನಿಗೆ ಸಾಕು. ಗೋಪಾಲ 
ಶಾಲೆಗೂ ಹಾಲು ಸರಬರಾಜು ಮಾಡುತ್ತಿದ್ದ. ಅದುವೇ ಅವನ 
ಜೀವನೋಪಾಯದ ದಾರಿಯಾಗಿದ್ದುದರಿಂದ ಅದರ ಲೆಕ್ಕವನ್ನು 
ಬರೆದಿಡುತ್ತಿದ್ದ. ಆದರೆ, ಅವನು ಕೆಲವೊಮ್ಮೆ ಮಜ್ಜಿಗೆಯನ್ನು 


ಉಚಿತವಾಗಿ ನೀಡುತ್ತಿದ್ದ. ಶಾಲೆಯ ಪಾಕಶಾಲೆಯಲ್ಲ 
ಪದಾರ್ಥವನ್ನು ತಯಾರಿಸಲಾಗುತ್ತಿತ್ತು. ಎಲ್ಲರೂ 
ಸಂತೋಷದಿಂದ ಊಟ ಮಾಡುತ್ತಿದ್ದರು. ಆನಂದ್‌ 


ನಿಕೇತನ್‌'ನಲ್ಲ ನಮ್ಯ ಬೆಳಗಿನ ಅಧಿವೇಶನವು ಹಾಡು ಮತ್ತು 
ಸಂಗೀತದಿಂದ ಕೂಡಿದ್ದು, ಎಲ್ಲಾ ಮಕ್ಕಕು ಖುಷಿಯಾಗಿ, 
ಮುಕ್ತವಾಗಿ ಮತ್ತು ಕಡ್ಡಾಯವಾಗಿ ಪಾಲ್ಗೊಳ್ಳುತ್ತಿದ್ದರು. 
ಪ್ರತಿದಿನವೂ ನಡೆಯುತ್ತಿದ್ದ ವೇದಿಕೆ ಅಧಿವೇಶನವು ಮಕ್ನಳಗೆ 
ತಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಲು ಮುಕ್ತ ಅವಕಾಶ 
ಕೊಡುತ್ತಿದ್ದುದರಿಂದ ಭಾರೀ ಯಶಸ್ಸು ಕಂಡಿತ್ತು. ಈ 
ಚಟುವಟಕೆಯುಂದಾಗಿ ಮಕ್ಕಳ ಯೋಚನಾಶಕ್ತಿಯನ್ನು ಮತ್ತು 
ಅವರ ಖಾಸಗಿ ಬದುಕನ ಅನೇಕ ಸಂಗತಿಗಳನ್ನು 
ತಿಆದುಕೊಳ್ಳುವ ಅವಕಾಶ ಶಿಕ್ಷಕರಿಗೆ ಸಿಕ್ಕಿದಂತಾಗುತ್ತಿತ್ತು. 
ಶಿಕ್ಷಕರೂ ತಮ್ಮ ಯೋಚನೆಗಳನ್ನು ಹಂಚಿಕೊಳ್ಳುವ ಮೂಲಕ 
ಇಡೀ ಪ್ರಕ್ರಿಯೆಯಲ್ಲ ಸಮಾನತೆಯ ವಾತಾವರಣವನ್ನು 
ನಿರ್ಮಿಸುತ್ತಿದ್ದರು. ಇದರಿಂದಾಗಿ, ತಮ್ಮ ಶಿಕ್ಷಕರೂ ತಮ್ಮಂತೆಯೇ 
ಸಾಧಾರಣ ಬದುಕನ್ನು ಬದುಕುತ್ತಿದ್ದಾರೆ ಎಂಬ ಭಾವನೆ ಬಂದು 
ಮಕ್ಕಳಗೆ ನಿರಾಳವಾಗುತ್ತಿತ್ತು. ಅವರಿಗೂ ನಮ್ಮಂತೆ ಹೆದರಿಕೆಗಳು. 
ಉದ್ದಿಗ್ನತೆಗಳು. ಅಭಾವಗಳು ಇವೆ; ನಾವು ಪರಸ್ಪರರಿಗೆ 
ಭಾವನಾತ್ಕಕ ಬೆಂಬಲವನ್ನು ನೀಡಬಹುದು ಎಂದು ಮಕ್ಕಳಗೆ 
ಅನಿಸಲಾರಂಭಸಿತು. ಶಾಲೆಯಲ್ಲನ ಈ ವಾತಾವರಣ ಮತ್ತು 
ಪ್ರಕ್ರಿಯೆಗಳು ಮೇಹಕ್‌. ರೋಶ್ಲಿ. ಅಂಕಿತಾ ಮತ್ತು 
ಗೋಪಾಲ್ಲಂತಹ ಮಕ್ಕಳಗೆ ಮಹತ್ತರವಾಗಿ ಸಹಕಾರಿಯಾಯುತು 
ಎಂದು ಅವರ ಪ್ರಕರಣಗಳಲ್ಲ ಪ್ರಷ್ಟವಾಗಿದೆ. 


ಅನಿಲ್‌ ಸಿಂಗ್‌, ಕಳೆದ 15ರ ವರ್ಷಗಳ೦ದ ಶಿಕ್ಷಣ ಕ್ಷೇತ್ರದಲ್ಲ ವಿಶೇಷವಾಗಿ, ಶಾಲಾ ಶಿಕ್ಷಣ ಕ್ಷೇತ್ರದಲ್ಲ ಕ್ರಿಯಾಶೀಲರಾಗಿದ್ದಾರೆ. ಹಿಂದಿ ಭಾಷೆ 


ರನ (a) 


ಮತ್ತು ಸಮಾಜ ವಿಜ್ಞಾನವನ್ನು ಬೋಧಿಸುವ ಜೊತೆಗೆ, ಅವರು ವಿದ್ಯಾರ್ಥಿಗಳಗೆ ರಂಗ ಶಿಕ್ಷಣವನ್ನೂ ಪ್ರತಿದಿನ ಹೇಆಕೊಡುತ್ತಾರೆ. ಕತೆ 
ಹೇಳುವುದರಲ್ಲ ಅವರಿಗೆ ವಿಶೇಷ ಆಸಕ್ತಿ. ತರಗತಿಕೊಠಡಿಯ ಅವರ ಅನುಭವಗಳು ಮತ್ತು ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳಗೆ ಸಂಬಂಧಿಸಿದ 
ಅವರ ಇತರ ಲೇಖನಗಳು ನಿಯಮಿತವಾಗಿ ಪ್ರಕಟವಾಗುತ್ತಿರುತ್ತವೆ. ಭೋಪಾಲದ ಆನಂದ್‌ ನಿಕೇತನ್‌ ಡೆಮಾಕ್ರಟಕ್‌ ಸ್ಥೂಲ್‌ನಲ್ಲ 
ರೂಢಿಯಲ್ಲರುವ ಶಿಕ್ಷಣದ ಪರ್ಯಾಯ ಮಾದರಿಗೂ ಅವರಿಗೂ ನಂಟು ಇದೆ. ಪ್ರಸ್ತುತ. ಅವರು ಪರಾಗ್‌ನಲ್ಲ ವೃತ್ತಿಪರ ಅಭವೃಧ್ಧಿ 
ಉಪಕ್ರಮಗಳಲ್ಲ ಬೋಧಕ ಸಿಬ್ಬ್ಲಂದಿಯಾಗಿದ್ದಾರೆ. ಅವರನ್ನು bihuanandanil@gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಲತಾ ಕೆ.ಸಿ. 


